[i 


ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 779 
ಉತ್ತರಿಸಬೇಕಾದ ದಿನಾ೦ಕ :25.09.2020 
ಸದಸ್ಯರ ಹೆಸರು : ಶ್ರೀ ಎಸ್‌. ಲ್‌. ಭೋಜೇಗೌಡ (ಶಿಕ್ರಕರ ಕೇತು) 
ಉತ್ತರಿಸುವ ಸಚಿವರು "ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 
ಮತ್ತು ಸಂಸ್ಕೃತಿ'ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 
ಕ್ರಸ ಪ್ರಶ್ನೆ ಸ ಉತ್ಸರ 
ಅ [ಳದ 3 ವರ್ಷಗಳದ ಕ್ರೀಡಾಕಳೆದ 03 ವರ್ಷಗಳಿಂದ ಕ್ರೀಡಾ ಪಸ 
ವಸತಿ ಶಾಲೆಗಳಿಗೆ ಖೌಡಿರುವಶಾಲೆ/ನಿಲಯಗಳಿಗೆ ನೀಡಲಾಗಿರುವ ಅನುದಾನದ ವಿವರ 
ಅನುದಾನ ಎಷ್ಟು: (ವಿವರ!ಕಳಕಂಡಂತಿದೆ.. A 
ನೀಡುವುದು) ಅನುದಾನ (ರೂ 
ಲಕ್ಷಗಳಲ್ಲಿ ) 
1800.00 
2160.00 
WN 2300.00 
[ ವ SRE ಲ 


ಆ [ಕ್ರೀಡಾ ವಸತಿ 


ಆಯ್ಕೆ 
(ವಿವರ 


ದೈಹಿಕ ಕ್ಷಮತೆ ಮತ್ತು ಆಯಾ ಕ್ರೀಡೆಗೆ ಸಂಬಂಧಿಸಿದ 
ಕೌಶಲ್ಯ ಪರೀಕ್ಷೆಗಳನ್ನು ಆಧರಿಸಿ ಕ್ರೀಡಾಪಟುಗಳಿಗೆ 
ಕ್ರೀಡಾ ವಸತಿ ಶಾಲೆ/ನಿಲಯಗಳಿಗೆ ಕ್ರೀಡಾಪಟುಗಳನ್ನು 
ಆಯ್ಕೆ ಮಾಡಲಾಗುತ್ತಿದೆ; ಅಲ್ಲದೇ, ಸಿಎಭಕಿ 
ಕೀಡಾಪಟುಗಳಿಗೆ' ಕ್ರೀಟಾ ವಸತಿ ಪಾಲೆ/ನಿಲಯಗಳಿಗೆ 
ನೇರ ಪ್ರಬೇಶಕೈೆ ಅವಕಾ ಕಲ್ಪಿಸಲಾಗಿದೆ. 


ಶನಲೆಗಳಲ್ಲಿ ಮೂಲಭೂತ 
ಸೌಕರ್ಯ ಒದಗಿಸಲಾಗಿದೆಯೇ; 
ಕೂರತೆ ಇದಲ್ಲಿ ಸರ್ಕಾರದಿಂದ 
ಏಸು ಅಮ ತೆಗೆದುಕೊಳ್ಳಲಾಗಿದೆ; 


ಇ (ರಾಜ್ಯದ. ಎಲ್ಲಾ ಕ್ರೀಡಾ ನ ಬಲ್ಲಿ 


ಕ್ರೀಚನ ವಸತಿ ಶಾಲೆ/ಬಿಲಯಗಳಲ್ಲಿ 
ಕ್ರೀಡಾಪಟುಗಳ . ವಾಸ್ಟವ್ಯ ಹಾಗೂ ಕ್ರೀಡಾ ತರಬೇಷಿಗೆ 
ಅಗತ್ಯವಾದ ಕಬಿಷ್ಟ ಮೂಲಸೌಕರ್ಯಗಳನ್ನು 
ಕಲ್ಪಿಸಲಾಗಿದೆ. ಹೆಚ್ಚುವರಿ ' ಸೌಲಭ್ಯಗಳನ್ನು 
ಮೇಲ್ಪರ್ಜಿಗೇರಿಸಲು ಹಲತೆ-ಹಂತಬಾಗಿ ಕಮ 
ವಹಿಸಲಾಗುತ್ತಿದೆ. 


ಕ್ರೀಡಾಪಟುಗಳಿಗೆ ಬಾಸ್ಟಬ್ಯಕ್ಕಾಗಿ ಹೊಸೆ ವಸತಿ ಖಿಲಿಯ 
ಕಟ್ಟಡಗಳ ನಿರ್ಮಾಣ, ಹಳೆಯ ವಸತಿ ನಿಲಯ 
ಕಟ್ಟಡಗಳ ನವೀಕರಣ, ಅಡುಗೆ ಮನೆ-ಊಟದ ಹಾಲ್‌ 
ನವೀಕರಣ, ಆಹಾರ ಪದಾರ್ಥಗಳ ಆಧುನಿಕ ಪ್ಯವಸ್ನ 
ಹೆಚ್ಚುವರಿ ಶೌಚಾಲಯ ಮತ್ತು  ಸ್ನಾನಗೃಹಗಳ 
ನಿರ್ಮಾಣ, -ಓದಲು-ಬರೆಯಲು ಟೇಬಲ್‌, ಕುಚ, 
ಬಾಷಿಂಗ್‌ ಮಷಿನ್‌ಗಳ ಅಳವಡಿಳಿ ಕ್ರೀಡಾ ತರಬೇತಿಗೆ 
ಅಗತ್ಯವಾದ ಆದುವಿಕ ಶ್ರೀಡೋಪಕರಣಗಳ್ಳು, ಕ್ರೀಚಎ 


ವಿಜ್ಞಾನ ಕೇಂದ್ರ ಮತ್ಲಿತರ ಸೌಲಭ್ಯಗಳನ್ನು 
ಒದಗಿಸಲಾಗುತ್ತಿದೆ ಸ 


“TT ಟಗಳಿಗೆರಾಜ್ಯದ ವಿವಿಧ ಭಾಗಗಳಲ್ಲಿ ಒಟ್ಟು 34 ಕ್ರೀಡಾ ವಸತಿ 
ತರಬೇತುಬಾರಲರನ್ನು ಶಾಲೆ/ನಿಲಯಗಳು ಕಾರ್ಯ . ನಿರ್ವಹಿಸುತ್ತಿದ್ದೆ, 14 
ನೇಮಿಸಲಾಗಿದೆಯೇ; ವಿವಿಧ ಕೀಡೆಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. ಆಯಾ 


ಖಾಯಂ/ಗುತ್ತಿಗೆ ನೌಕರರ ಸಂಖ್ಯೆಕ್ರೀಡಾ . ವಸತಿ ಶಾಲೆ/ನಿಲಯಗಳಿಗೆ ನಿಗಧಿಪಡಿಸಿರುವ 
ಏಷ್ಟು? (ವಿವರ ನೀಡುವುದು). - [ಕ್ರೀಡೆಯ ಕ್ರೀಡಾಪಟುಗಳಿಗೆ ಪ್ರವೇಶ ನೀಡಲಾಗುತ್ತಿದ್ದು, 

- ; ಕ್ರೀಡಾ ತರಬೇತುದಾರರ ಸೇವೆ ಒದಗಿಸಲಾಗಿದ್ದು, ಕಿೀಡಾ 
ತರಬೇತಿ ನೀಡಲಾಗುತ್ತಿದೆ. ನಾಲ್ಕು ಜಿಲ್ಲಾ ಕ್ರೀಡಾ ವಸತಿ 
ವಲಯಗಳಲ್ಲಿ ' ಪುಟ್ಠಾಲ್‌ ತರಬೇತುದಾರರ ಕೊರತೆ 
ಇರುತ್ತದೆ. 


ಕ್ರೀಡಾ ವಸತಿ ಖಲೆ/ನಿಲಯಗಳಲ್ಲಿ ಕರ್ನಾಟಕ ಕ್ರೀಡಾ 
ಪ್ರಾಧಿಕಾರದ ಮಾಸಿಕ ಸಂಚಿತ ವೇತನ ಆಭಾರದಲ್ಲಿ 
ಸೇವೆಯಲ್ಲಿರುವ 52, ತರಬೇತುಬಾರರು ಹಾಗೂ ಗುತ್ತಿಗೆ 
ಆಧಾರದಲ್ಲಿ ಸೇವೆಯಲ್ಲಿರುವ 55 ತರಬೇತುದಾರರು 
ಕಾರ್ಯ ನಿರ್ವಹಿಸುತ್ಲಿಬ್ಬಾರೆ. ಪೊಲೀಸ್‌ ಇಲಾಖೆಯಿಂದ 
ಒಬ್ಬರು ನಿಯೋಜನೆ ಮೇಲೆ ತರಬೇತುದಾರರಾಗಿ ಕಾರ್ಯ. 
ನಿರ್ವಹಿಸುತ್ತಿದ್ದಾರೆ. 


ME ee 
ಮೈಎಸ್‌ ಡಿ-/ಇಬಿಬಿ/103/2020 


ಕೌ. 


(ಸಿ. ಟೆ. ರವಿ) 
AS ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


